ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


| 


`ಕರ್ನಾಟಕ ವಿಧಾನ ಪರಿಷತ್ತು 


್ಯ 1598 
ಸದಸ್ಕರ ಹೆಸರು ಶ್ರೀ ಅ.ದೇವೆಗೌಡ 
” (ಪದವೀಧರರ ಕ್ಷೇತ್ರ. 
ಉತ್ತರಿಸಬೇಕಾದ ದಿನಾಂಕ 18.03.2021 


ಉತ್ತರಿಸಬೇಕಾದ ಸಚಿವರು 


ಮಾನ್ಯ ಮುಖ್ಯಮಂತ್ರಿರವರು 


ಸ 
ತ್ಯಸಂ 


4 


ಉತ್ತರ 


(ಈ). 


ವತಿಯಿಂದ 


ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 
ನಿರ್ಮಾಣಗೊಂಡಿರುವ 
ಬನಶಂಕರಿ 6ನೇ ಹಂತದ 4ನೇ "ಟಿ 


110 ಹಳ್ಳಿಗಳಿಗೆ ಕುಡಿಯುವ ನೀರು ಮುತ್ತು ಒಳಚರಂಡಿ ವ್ಯವಸ್ಥೆ 
ಕಾಮಗಾರಿಯನ್ನು ಬೆಂಗಳೂರು 
ಜಲಮಂಡಳಿಯವರು, ಬೃಹತ್‌ ಬೆಂಗಳೂರು" ಮಹಾನಗರ 


ಬ್ಲಾಕ್‌ (ಮುಂದುವರೆದ ಬಡಾವಣೆ) | ಪಾಲಿಕೆಯ ಮತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 

ನಲ್ಲಿನ ರಸ್ತೆಗಳು | ವ್ಯಾಪ್ತಿಯಲ್ಲಿನ ಕೆಲವು ರಸ್ತೆಗಳಲ್ಲಿ ನಿರ್ವಹಿಸುತ್ತಿದ್ದು, ಸದರಿ 

ಡಾಂಬರೀಕರಣಗೊಳ್ಳದೆ ಹಾಳಾಗಿದ್ದು, | ರಸ್ತೆಗಳನ್ನು ಪಾಲಿಕೆ ಮತ್ತು ಜಲಮಂಡಳಿ ವತಿಯಿಂದಲೇ 

ಇದರ ಬಗ್ಗೆ ಕೈಗೊಂಡಿರುವ ಅಭಿವೃದ್ಧಿಪಡಿಸಬೇಕಾಗಿರುತ್ತದೆ. ಮುಂದುವರಿದು, ಬನಶಂಕರಿ 

ಕೆಷುಗಳೇನು: ' 6ನೇ ಹೆಂತ ಮತ್ತು ಮುಂದುವರೆದ ಬನಶಂಕರಿ 6ನೇ ಹರಿತದ 
ಉಳಿಕೆ . ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ರೂ.100.00 
ಕೋಟಿಗಳಿಗೆ ಅಂದಾಜು ತಯಾರಿಸಿ, ಪ್ರಾಧಿಕಾರದ ಸಭೆಗೆ 
ಮಂಡಿಸಲಾಗಿದ್ದು, . ಸಭೆಯಲ್ಲಿ ಸದರಿ ಅಂದಾಜು ಪಟ್ಟಿಗೆ 
ಹಣಕಾಸಿನ ಲಭ್ಯತೆ ಮೇರೆಗೆ ಕಾಮಗಾರಿಯನ್ನು ಕೈಗೊಳ್ಳಲು 
ತೀರ್ಮಾನಿಸಲಾಗಿರುತ್ತದೆ. 

(ಅ |ಈ ಬಡಾವಣೆಯ ರಸ್ತೆಗಳಿಗೆ ಸದರಿ ಬಡಾವಣೆಯನ್ನು ನಿರ್ವಹಣೆಗಾಗಿ ಬೃಹತ್‌ ಬೆಂಗಳೂರು 
ಸಂಖ್ಯೆಯನ್ನು ಇದುವರೆವಿಗೂ | ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಿದ ನಂತರ ಪಾಲಿಕೆ 
ನೀಡಿರುವುದಿಲ್ಲ. ಇದರ ಬಗ್ಗೆ | ವತಿಯಿಂದ ರಸ್ತೆಗಳಿಗೆ ಸಂಖ್ಯೆ ನೀಡಲು ' ಕ್ರಮ 
ಕೈಗೊಂಡಿರುವ ಕ್ರಮಗಳೇನು: ವಹಿಸಬೇಕಾಗಿರುತ್ತದೆ. 

(ಇ) |ಸದರಿ ಬಡಾವಣೆಯಲ್ಲಿ ಬಹುತೇಕ | ಸದರಿ ಬಡಾವಣೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ | 


ವಿದ್ಯುತ್‌ ತೊಂದರೆ ಉಂಟಾಗುತ್ತಿದ್ದು, 
ಸೂಕ್ತ ಟ್ರಾನ್ಸ್‌ಫಾರಂನ್ನು ಅಳವಡಿಸುವ 
ಬಗ್ಗೆ . ಇದುವರೆವಿಗೂ ಕ್ರಮ 
ಕೈಗೊಳ್ಳದಿರಲು ಕಾರಣವೇನು? 


ವತಿಯಿಂದ ಈಗಾಗಲೇ ವಿದ್ಯುತ್‌ ಪರಿವರ್ತಕಗಳನ್ನು 
ಅಳವಡಿಸಲಾಗಿರುತ್ತದೆ. ವಿದ್ಯುತ್‌ ವ್ಯತ್ಯಯಕ್ಕೆ ಸಂಬಂಧಪಟ್ಟಂತೆ 
ಬೆಸ್ಕಾಂ ಅಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳಲು ಕೋರಲಾಗಿದೆ. 


-2- 


ಈ) 


ಸದರಿ ಬಡಾವಣೆಯಲ್ಲಿನ ಒಳಚರಂಡಿ 
ವ್ಯವಸ್ಥೆಯು ಸಂಪೂರ್ಣ ಹಾಳಾಗಿದ್ದು, 
ಇದುವರೆವಿಗೂ, ದುರಸ್ಥಿಗೊಳಿಸದಿರಲು 
ಕಾರಣವೇನು: 


Ps 


i ತೀರ್ಮಾನಿಸಲಾಯಿತು. 


ಬನನ ಕನಾ ಪರತ್‌ ಹಾಗೂ ಮಂದುವರದಡ ಬನಶಂಕರಿ 
6ನೇ ಹಂತ ಬಡಾವಣೆಗಳಿಗೆ ಒಳಚರಂಡಿ ವ್ಯವಸ್ಥೆಯನ್ನು 
ಬೆಂಗಳೂರು ಜಲಮಂಡಳಿ ವತಿಯಿಂದ ಕಲ್ಪಿಸಲು 
ರೂ.164,02,34,951.00 (ಒಂದು ನೂರಾ 
ಕೋಟಿ ಎರಡು. ಲಕ್ಷದ ಮೂವತ್ನಾಲ್ಕು ಸಾ ಸಾವಿರದ ಒಲಭೈನೂರ 
ಐವತ್ತೊಂದು ರೂಪಾಯಿಗಳು ಮಾತ್ರ) ಮೊತ್ತದ ವಿಸ ಸಕ 
ಯೋಜನಾ ವರದಿಗೆ ಪ್ರಾಧಿಕಾರದ ಸಭೆಯ ವಿಷಯ ಸಂಖ್ಯೆ 
10/21, ದಿನಾಂಕ:30.01.2021 ರಂದು ನಡೆದ ಪ್ರಾಧಿಕಾರದ 
ಸಭೆಯಲ್ಲಿ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಲು 
ಅದರಂತೆ, ಪ್ರಥಮ ಹಂತವಾಗಿ 
ಯೋಜನಾ ವೆಚ್ಚದ 13 ಭಾಗದಷ್ಟು ಮುಂಗಡ ಠೇವಣಿಯನ್ನು 
ಜೆಂಗಳೂರು ನೀರು. ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಗೆ ಪಾವತಿಸಲು ಹಾಗೂ ಬೆಂಗಳೂರು 
ಜಲಮಂಡಳಿಯವರು ಟೆಂಡರ್‌ ಕರೆದು ಕಾಮಗಾರಿಯನ್ನು 
ಪ್ರಾರಂಭಿಸಲು . ಜಲಮಂಡಳಿಯ ಅಧ್ಯಕ್ಷರವರನ್ನು ಕೋರಲು 
ಮತ್ತು ಕಾಮಗಾರಿಯ ಶೇ.50 ರಷ್ಟನ್ನು ಜಲಮಂಡಳಿಯ 
ವತಿಯಿಂದಲೇ ಭರಿಸುವ ಬಗ್ಗೆ ಪರಿಶೀಲಿಸಲು ಹಾಗೂ ಉಳಿದ 
ಮೊಬಲಗನ್ನು . ಕಾಮಗಾರಿ ' ಪ್ರಗತಿಯನ್ನು ಪರಿಶೀಲಿಸಿಕೊಂಡು 
ಹಿತ ಹಂತವಾಗಿ ಬಿಡುಗಡೆ ಮಾಡಲು ತೀಮ್ಮನಿಸಲಾಗಿದ್ದು. 
ಅದರಂತೆ ಕ್ರಮ ವಹಿಸಲಾಗುವುದು. 


ಅರವತ್ಸಾಲ್ಕು 


ಉ) 


ಸದರಿ ಬಡಾವಣೆಗೆ ಕಾವೇರಿ ನೀರಿನ 
ವ್ಯವಸ್ಥೆಯನ್ನು  ಕಲ್ಲಿಸದಿರುವ 
ಕಾರಣಿ ಹಾಗೂ ಯಾವಾಗ 
ಸಲ್ಲಿಸಲಾಗುವುದು? 


ಬಗ್ಗೆ 


ವನ ರ್ನ ನಾಗಾ ಪಸಂದುವಕರ ಇನತಾಕ: 
6ನೇ ಹಂತದ ಬಡಾವಣೆಗಳಿಗೆ ಕಾವೇರಿ' ಕುಡಿಯುವ ನೀರಿನ 
ಪೂರೈಕೆಗಾಗಿ ರೂ.88.20 ಕೋಟ; ಅಂದಾಜಿಗೆ 'ಪ್ರಾಧಿಕಾರದ 
ಅನುಮೋದನೆಯಾಗಿದ್ದು, ಪ್ರಾಧಿಕಾರದ ವತಿಯಿಂದ ಈಗಾಗಲೇ 
ಬೆಂಗಳೂರು ಜಲಮಂಡಳಿಗೆ ರೂ.50.43 ಕೋಟಿ ಹಣವನ್ನು 
ಪಾವತಿಸಲಾಗಿರುತ್ತದೆ. ಪ್ರಾಧಿಕಾರದ ಹಣಕಾಸಿನ ಲಭ್ಯತೆಯ 
ಮೇರೆಗೆ ಉಳಿದ ರೂ.37.77 ಕೋಟಿಗಳ ಪೈಕಿ 'ಈಗ ರೂ.7.00 
ಕೋಟಿ ಹಣವನ್ನು ಬಿಡುಗಡೆ ಮಾಡಲು ಕ್ರಮ ವಹಿಸಲಾಗಿದೆ. |. 
ನಂತರ. ತುರ್ತಾಗಿ ಕಾಮಗಾರಿ ಪೂರ್ಣಗೊಳಿಸಿ, ನೀರು' 
ಪೂರೈಸುವಂತೆ ಬೆಂಗಳೂರು ಜಲಮಂಡಳಿಯನ್ನು 
ಕೋರಲಾಗಿದೆ. 


ಸಂಖೆ: 
ರಿ 


ನೆಅಇ' 52 ಚೆಂಭೂಸ್ಸಾ 2021 


